ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಲೆಂಬರ್‌, 2020 


ಪ್ರಾಥಮಿಕ, ಪೌಢ, ಪದವಿ ಪೂರ್ವ ನೌಕರರು ಎನ್‌.ಪಿ.ಎಸ್‌. ತೆಗೆದು ಹಾಕಿ ಓ.ಪಿ.ಎಸ್‌. ಜಾರಿಗೊಳಿಸುವ 
ಶುರಿತು 


ಡಾ: ಚಂದ್ರಶೇಖರ ಬಿ. ಪಾಟೇಲ್‌ (ಪದವೀಧರರ ಕ್ಲೇತು) - 


760 (889) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಹಾಗೂ ಸಕಾಲ ಸಚಿವರು ಈ ವಿಷಯವನ್ನು 
ದಯವಿಟ್ಟು ತಿಳಿಸುವರೆ: 


01-04-2006 ರ ನಂತರ ನೇಮಕಾತಿ ಆದ ಪ್ರಾಥಮಿಕ, ಪೌಢ, ಪದವಿ ಪೂರ್ವ ಕಾಲೇಜುಗಳ ನೌಕರರು 
ಎನ್‌.ಪಿ.ಎಸ್‌ ತೆಗೆದು ಹಾಕಿ ಓ.ಪಿ.ಎಸ್‌. ಜಾರಿಗೊಳಿಸಬೇಕೆಂದು ಹೋರಾಡುತ್ತಿದ್ದ, ಈ ಬಗ್ಗೆ ಸರ್ಕಾರದ 
ಸ್ಪಷ್ಟ ನಿಲುವೇನು? 


